ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಆರನೇ ಅಧಿವೇಶನ 

(ಮುಂದುವರೆದ ಉಪವೇಶನ) 

ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾಂಕ ೦4ನೇ ಮಾರ್ಚ್‌, ೦೦15 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಹದಿನಾರನೇ ಪಟ್ಟ 


ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ; ಹದಿನಾರನೇ ಪಟ್ಟ 


2.ವಿತ್ರೀಯ ಕಾರ್ಯಕಲಾಪಗಳು 


2೦14-15ನೇ ಸಾಅನ ಪೂರಕ ಅಂದಾಜುಗಳ (ಮೂರನೆಯ ಹಾಗೂ ಅಂತಿಮ 
ಕಂತು) ಮೇಲೆ ಚರ್ಚೆ, ಸರ್ಕಾರದ ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


3. ಶಾಸನ ರಚನೆ 


| ವಿಧೇಯಕವನ್ನು ಮಂಡಿಸುವುದು. 


ಕರ್ನಾಟಕ ಧನವಿನಿಯೋಗ ವಿಧೇಯಕ, 2೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು 


ಅ) 2೦15ನೇ ಸಾಅನ ಕರ್ನಾಟಕ ಧನವಿನಿಯೋಗ 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು. 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


Il. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅ೦ಗೀಕರಿಸುವುದು 


ಕರ್ನಾಟಕ ಧನವಿನಿಯೋಗ ವಿಧೇಯಕ, 2೦1೮ 

ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು 
ಅ) 2೦1೮ನೇ ಸಾಅನ ಕರ್ನಾಟಕ ಧನವಿನಿಯೋಗ 

ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ., 


ತಾ 


4.ವಿತ್ತೀಯ ಕಾರ್ಯಕಲಾಪಗಳು 


2೦15-16ನೇ ಸಾಅನ ಆಯವ್ಯಯ ಅಂದಾಜುಗಳ ಮೇಲೆ ಸಾಮಾನ್ಯ ಚರ್ಚೆ. 


೮. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಪಿ.ಸುನೀಲ್‌ಕುಮಾರ್‌ ಅವರು ಕಳಿದ ಡಿಸೆಂಬರ್‌ ತಿಂಗಳನಿಂದ ಯಾವುದೇ 
ಗ್ರಾಮ ಪಂಚಾಯತ್‌ಗಳಲ್ಟ ಕಟ್ಟಡ ನಿರ್ಮಾಣ ಪರವಾನಗಿ ನೀಡದೆ ಜನಸಾಮಾನ್ಯರಿಗೆ 
ಗ್ರಾಮಪಂಚಾಯತ್‌ನಿಂದ ನಿರಾಕ್ಷೇಪಣಾ ಪತ್ರ ಪಡೆಯುವಲ್ಲ ತೊ೦ದರೆಯಾಗುತ್ತಿರುವ 
ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ 


ಸೆಳೆಯುವುದು. 


2. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ವಿಜಯಪುರದ ಇಬ್ರಾಹಿಂಪುರದ ರೈಲ್ವೆ 
ಗೇಟ್‌ ಹತ್ತಿರ ಮೇಲೇತುವೆ ನಿರ್ಮಾಣ ಮಾಡುವ ಬಗ್ಗೆ ಮಾನ್ಯ ಮೂಲಭೂತ 


~ 


ಸೌಲಭ್ಯ ಅಭಿವೃದ್ಧಿ ಹಾಗೂ ವಾರ್ತಾ ಮತ್ತು ಹಜ್‌ ಸಚಿವರ ಗಮನ ಸೆಳೆಯುವುದು. 


3.ಶ್ರೀ ಕೆ.ಜಿ.ಬೋಪಯ್ಯ ಅವರು ಮಡಿಕೇರಿ ನಗರದಲ್ಲ 2೦1೦ರಲ್ಲಿ R.AP.DRP. 
ಯೋಜನೆಯಡಿ ವಿದ್ಯುತ್‌ ಸಂಪರ್ಕ ಅಭಿವೃದ್ಧಿಪಡಿಸಲು ರೂ. 4. ೦೦ಕೋಟ 
ಜಡುಗಡೆಯಾಗಿದ್ದರೂ ಕಾಮಗಾರಿ ಪ್ರಾರಂಭವಾಗದಿರುವ ಬಗ್ಗೆ ಮಾನ್ಯ ಇಂಧನ 


ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಜೆ.ಆರ್‌. ಲೋಬೋ ಅವರು ಮಂಗಳೂರು ಜಜ್ಕೆಯಲ್ಲರುವ ಸೀಮಂತಿ ಬಾಯು 
ವಸ್ತು ಸಂಗ್ರಹಾಲಯ ದುಸ್ಥಿತಿಯಲ್ಲರುವುದರಿ೦ದ ಸದರಿ ವಸ್ತುಸಂಗ್ರಹಾಲಯವನ್ನು 
ಅಭಿವೃದ್ಧಿಪಡಿಸುವ ಬಗ್ಗೆ ಮಾನ್ಯ ಮಹಿಳಾ ಮತ್ತು ಮಕಳ ಅಭಿವೃದ್ಧಿ, ವಿಕಲಚೇತನರ 


ರ್‌ 


ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ರಾಜ್ಯ 


ಬ 
ಸಚಿವರ ಗಮನ ಸೆಳೆಯುವುದು. 


5. ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ 
ವ್ಯಾಪ್ತಿಯಲ್ಲನ ಶ್ರೀ ಆದಿಚುಂಚನಗಿರಿ ಮತ್ತು 128 ಗ್ರಾಮಗಳ ಹಾಗೂ ಬೋಗಾದಿ 
ಮತ್ತು 358 ಗ್ರಾಮಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳನ್ನು 
ಅನುಷ್ಠಾನಗೊಳಸುವ ಖಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 


೧ 


ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಸಿಟ. ರವಿ ಅವರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಲಕ್ಕಾ 
ಹಾಗೂ ಸಖರಾಯಪಟ್ಟಣ ಹೋಬಳ ವ್ಯಾಪ್ತಿಯ ಗ್ರಾಮಗಳಗೆ ಯಗಜ ನದಿಯುಂದ 
ಶಾಶ್ವತ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನಗೊಳಸುವ 
ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 


ಸೆಳೆಯುವುದು. 


ಪು.ತಿ.ನೋ., 


~ 
Cs ಹಾ 


7. ಶ್ರೀ ಲಕ್ಷ್ಮಣ ಎಸ್‌. ಸವದಿ ಅವರು ಚಿಕ್ಕೋಡಿ ಜಲ್ಲೆಯ ಅನೇಕ ಶಾಲೆಗಳಲ್ಲ 


ಉಪನ್ಯಾಸಕರಿಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿರುವ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀಮತಿ ಶಾರದಾ ಪೂರ್ಯಾ ನಾಯ್‌ ಅವರು ಶಿವಮೊಗ್ಗ ತಾಲ್ಲೂಕು, ಕಸಬಾ ಹೋಖಳ 
ಸಿದ್ದಿಪುರ ಮತ್ತು ದೇವಕಾತಿ ಕೊಪ್ಪ ಗ್ರಾಮಗಳ ಖಗರ್‌ ಹುಕುಂ ಸಾಗುವಳದಾರರ 
ಜಮೀನನ್ನು ಕೆಐಎಡಿಬ ವತಿಂಖಂದ ಭೂಸ್ವಾಧೀನ ಪಡಿಸಿಕೊಂಡಿದ್ದು ಸದರಿ 
ಸಾಗುವಳದಾರರಿಗೆ ಪರಿಹಾರ ಒದಗಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಹೆಚ್‌.ಸಿ.ಬಾಲಕೃಷ್ಣ ಅವರು ರಾಮನಗರ ತಾಲ್ಲೂಕು, ಬಡದಿ ಹೋಖಬಳಯ 
ಬೆಂಗಳೂರು-ಮೈಸೂರು ಹೆದ್ದಾರಿಯ೦ದ ಈಗಲ್‌ಟನ್‌ ಮುಖಾಂತರ ಶಾನಮಂಗಲ 
ರಸ್ತೆ ಟೆಂಡರ್‌ ಕರೆದಿದ್ದು, ಹಣ ಬಡುಗಡೆ ಮಾಡದೆ ಕಾಮಗಾರಿ ವಿಆಂಬವಾಗಿರುವ 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


1೦.ಶ್ರೀ ಎ.ಜ.ರಮೇಶ್‌ ಬಂಡಿಸಿದೇಗೌಡ ಅವರು ಮಂಡ್ಯ ಜಲ್ಲೆ ಕೆ.ಆರ್‌. ಸಾಗರ 


ಲ 


ಸುತ್ತಮುತ್ತ, ಮೈಸೂರು ಮತ್ತು ಪಾಂಡವಪುರದಲ್ಲ ಇತ್ತೀಚೆಗೆ ಸರಣಿ ಕೊಲೆಗಳು 
ನಡೆಯುತ್ತಿರುವುದರಿಂದ ಪ್ರವಾಸಿ ತಾಣಗಳಗೆ ಭೇಟ ನೀಡುವ ಪ್ರವಾಸಿಗರಿಗೆ ಹಾಗೂ 
ಸಾಮಾನ್ಯ ಜನರ ಜೀವನಕ್ಕೆ ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಗೃಹ ಸಚಿವರ 
ಗಮನ ಸೆಳೆಯುವುದು. 


. ಶ್ರೀಯುತರುಗಳಾದ ಹೆಚ್‌.ಡಿ.ರೇವಣ್ಣ ಮತ್ತು ಸಿ.ಎನ್‌, ಬಾಲಕೃಷ್ಣ ಅವರುಗಳು 


ಲ್ಸ 


ದ೦ಡಿಗನಹಳ್ಳಿ ಹೋಖಳ, ಹಾಸನ ತಾಲ್ಲೂಕಿನ ದುದ್ದ ಮತ್ತು ಶಾಂತಿ ಗ್ರಾಮ 
ಹೋಬಖಬಳ ಹಾಗೂ ಹೊಳೆನರಸೀಪುರ ತಾಲ್ಲೂಕಿನ ಹಳೇಕೋಟೆ ಮತ್ತು ಕಸಬಾ 
ಹೋಖಳಯ ಗ್ರಾಮಗಳಲ್ಲಿ ಕುಡಿಯುವ ನೀರನ್ನು ಒದಗಿಸುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


6. ಅರ್ಧ ಗಂಟೆ ಕಾಲಾವಧಿ ಚರ್ಚೆ 


ಶ್ರೀ ಗೋವಿಂದ ಎಂ.ಕಾರಜೋಳ ಅವರು “ಕೃಷ್ಣಾ ಮೇಲ್ದಂಡೆ ಯೋಜನೆ” ಖಗೆ 


ಹಾಸನ ಅಲ್ಲೆ ಹೊಳೆನರಸೀಪುರ ಕ್ಷೇತ್ರಕ್ಕೆ ಸೇರಿದ ಚನ್ನರಾಯಪಟ್ಟಣ ತಾಲ್ಲೂಕಿನ 


೧ 
ದಿನಾಂಕ:23.೦3.2೦15ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ ಹದಿನೈದನೇ 
ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 221(41೦2)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ 
ಗಂಟಿ ಕಾಲ ಚರ್ಚಿಸುವುದು. 


Ka) N 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


